ಕರ್ನಾಟಿಕ ವಿಧಾನ ಪರಿಷತ್ತು 
ನೂರ ನಲವತ್ತ ಮೂರನೆಯ ಅಧಿವೇಶನದ ಮುಂದುವರೆದ ಉಪವಬೇಶನ 


ಚುಕೆ ರಹಿತ ಪ್ರಶ್ನೆ 
ದಿನಾಂಕ: 17-03-2021 ಪ್ರಶ್ನೆ ಸಂಖ್ಯೆ: 1259(1463) 
ಸದಸ್ಯರ ಹೆಸರು ಮತ್ತು ಕ್ಷೇತ್ರ: ಶ್ರೀ ಕೆ.ಟಿ. ಶ್ರೀಕಂಠೇಗೌಡ (ಪದವೀಧರರ ಕ್ಲೇತ್ರ) 
ಉತ್ತರ ನೀಡಬೇಕಾದ ದಿನಾಂಕ: 17-03-2021 
ಉತರಿಸುವ ಸಚಿವರು: ಕಂದಾಯ ಸಚಿವರು 


ವಿಷಯ:  ಮದ್ಧೂರುಗ್ರಾಮದ ಸರ್ವೆ ನಂ.51 ರ ಬಗ್ಗೆ 


(ಅ) ಮಂಡ್ಯ ಜಿಲ್ಲೆ, ಮದ್ದೂರು ತಾಲ್ಲೂಕು, ಕಸಬಾ ಹೋಬಳಿ ಮದ್ದೂರು ಗ್ರಾಮದ ಸರ್ಮೆ 
ನಂ.51 ರಲ್ಲಿರುವ ಒಟ್ಟು ಎಷ್ಟು ಎಕರೆ ಜಮೀನು ಇರುತದೆ; 


(ಆ) ಈ ಪೈಕಿ ಯಾರ್ಯಾರ ಹೆಸರಿಗೆ ಎಷ್ಟೆಷ್ಟು ಜಮೀನು ಯಾವ್ಯಾವ ಉದ್ದೇಶಕ್ಕಾಗಿ 
ಮಂಜೂರು ಮಾಡಲಾಗಿದೆ; ಖಾತೆ ಮಾಡಿಕೊಡಲಾದ ಜನರ ಸಂಖ್ಯೆ ಎಷ್ಟು; (ಸಂಪೂರ್ಣ 
ವಿವರ ನೀಡುವುದು) 


(ಇ) ಸದರಿ ಮಂಜೂರಾತಿದಾರರ ಪೈಕಿ ಯಾವ್ಯಾವ ಫಲಾನುಭವಿಗಳು ಎಷ್ಟು ವರ್ಷಗಳಿಂದ 
ಅನಮುಭವದಲವ್ಲಿದ್ದಾರೆ; ಅನುಭವದಾರರ ವಿವರವನ್ನು ಜಮೀನಿನ ವಿಸೀರ್ಣದೊಂದಿಗೆ 
ನೀಡುವುದು) 


(ಈ) ಈ ಫಲಾನುಭವಿಗಳ ಪೈಕಿ ಪೋಡು ದುರಸ್ಥಿಯಾಗಿ ಯಾವ್ಯಾವ ಮಂಜೂರಿದಾರರಿಗೆ 
ಪೋಡುಗಳನ್ನು ನೀಡಲಾಗಿದೆ? (ವಿವರ ನೀಡುವುದು) 


